ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 733(801) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಆರ್‌. ಬಿ. ತಿಮ್ಮಾಪೂರ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಮುಧೋಳ ನಗರಕ್ಕೆ 247 ಕುಡಿಯುವ ಬೀರು ಸರಬರಾಜು 


(ಅ) ಮುಧೋಳ ನಗರಕ್ಕೆ 247 ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ 
ಕೈಗೊಂಡಿರುವ ಯೋಜನೆಗಳಾವುವು; 


(ಆ) ಯಾವ ಯಾವ ಮೂಲಗಳಿಂದ ಮುಧೋಳ ನಗರಕ್ಕ ಕುಡಿಯುವ ಮಬೀರನ್ನು 
ಪೂರೈಸಲಾಗುತ್ತಿದೆ; 


(ಇ) ಮುಧೋಳ ನಗರಕ್ತೆ ಪ್ರತಿ ದಿನ ಅವಶ್ಯಕತೆ ಇರುವ ಸರಾಸರಿ ಕುಡಿಯುವ ನೀರಿನ 
ಪ್ರಮಾಣವೆಷ್ಟು; ಲಭ್ಯವಿರುವ ನೀರಿನ ಪ್ರಮಾಣವೆಷ್ಟು; ಪೂರೈಕ ಮಾಡುತ್ತಿರುವ ನೀರಿನ 
ಪ್ರಮಾಣವೆಷ್ಟು; 


(ಈ) ಶಾಶ್ವತ ಕುಡಿಯುವ ಮವೀರಿನ ಯೋಜನೆ ಬಗ್ಗೆ ಸರ್ಕಾರ ರೂಪಿಸಿರುವ 
ಕಾರ್ಯಕ್ರಮಗಳಾವುವು? 


